UNIVERSAL 
LIBRARY 
(7 


OU 19840 


೬೬'1೬೮1] 
IVSHAINN 


One of the inaeriptions 
IN THE 


KUKANUR MALLIKARJUNA TEMPLE 


of the time of Kalachuri Sovideva 


(A. D. 1170, October 23rd Friday) 


EDITED BY 
NA-BHA (N. B. SHASTRI) 


NIZAM KARNATAK HISTORICAL RESEARCH SOCIETY 
Fort, KOPBAL, 
1984 


ಗೆಳೆಯರ ಗುಂಪಿನ ಇತಿಹಾಸ ಶಾಖೆಯ ಪ್ರಥಮ ಸುಮನ 


ಕುಕನೂರು ಮಲ್ಲಿಕಾರ್ಜುನ 
ದೇವಾಲಯದಲ್ಲಿಯದೊಂದು ಶಾಸನ 


ನಾ. ಭಾ, 


ಹ 


ಕುಕನೂರು ಮಲ್ಲಿಕಾರ್ಜುನ 
ದೇವಾಲಯದಲ್ಲಿಯದಡೊಂದು ಶಾಸನ 


"ನಿಜಾಂ ಕರ್ನಾಟಕ ಇತಿಹಾಸ ಸಂಶೋಧಕ ಸಮಿತಿ'ಯವರ ಸಂಗ್ರಹದಿಂದ 
ಕೊಪ್ಪಳ. 





ಶಾಸನಕಾಲ, ಕ್ರಿ. ವ. ೧೧೭೦ ಅಕ್ಟೋಬರ ೨೩ನೆಯ ಶುಕ್ರವಾರ ; ಶಾಸನ ಕವಿ ಶಿವದೇವ. 
ಎತ್ತರ ೫ ಅಡಿ, ಅಗಲ ೨೦ ಇಂಚು, ಒಟ್ಟು ಸಾಲು ೭೮. 
ಸವತ್ಸ ಗೋವು. ಲಿಂಗ. ಭಕ್ತ. 
* ನಮಸ್ತುಂಗ ಶಿರಶ್ಲು೦ಬ ಚಂದ್ರ ಚಾಮರ ಚಾರಣೆ । ತೈಳೋಕ್ಕ 
ಬ ಜ್ರ 'ಣ 
ನಗರಾರಂಭ ಮೂಲಸ್ತಂಭಾಯ ಶಂಭವೆ ॥ ಜಯತ್ಕಾ ಏ 
೨. ಪ್ಯ್ಯಿತಂ ವಿಷ್ಠ್ಣೋರ್ವಾರಾಹಂ ಕ್ಪೋಭಿತಾರ್ಣ್ಣವಂ ದಕ್ಷಿಣೋನ್ನತ 
ದಂಷ್ಟಾ ಗ್ರ ವಿಶ್ರಾನತ ಭುವನಂ ವಪುಃ : ಸ್ವಸ್ತಿ ಶ್ರೀಮತ್ವತಾಪ 


ವ 


ಡ್‌ 
9 

೩. ಬಳ ಕಳಚುರಿಕ್ಟ್ಟ್ಮಾಪ ವಂಶ್ಯಂ ಮದಾಂಧಾರಿ ಸ್ಫ್ಕೋಮಾಂಬೋಧಿ 
ಕುಂಭೋದ್ಭವನುದಿತ ಜಯಶ್ರೀ ವಧೂವಲ್ಲಭಂ ಲೋಕಸ್ಸುತ್ಯಂ 
ಚಕ್ರ 

೪. ವರ್ತಿ ಪ್ರಥಿತ ಗುಣ ಗಣಾವಾಸ ನುರ್ವ್ಶೀಶಮಸ್ತನ್ಯಸ್ತಾಂಭು) ದ್ವಂದ್ವ 
ನೇಂ ರಾಜಿಸಿದನೊ ಜಗದೊಳು `ಸೋವಿದೇವಾವನೀಶಂ॥ ದೊರೆವೆತ್ತ 
ತದನ್ನ 

೫. ಯ ವೀಶ್ವರಾಂಶವೆಂಬುದು ಸುವರ್ಣ ವ್ರಿಷಭ [ಧ್ವ] ಜದಿಂ ವರ ಡಮ 
[ರುಕ ತೂ]ರ್ಯ್ಯದಿನೊಪ್ಪಿರೆ ಕಳಚುರಿ ಭೂಪರದಜಕೊಳೆನೆ[ಬ]ರು 

೬, ವೆಸೆಯ[ಲು] ಒಗೆದ[0] ತತ್ತ್ಮುುದೊಳು ಜಿಸಮೊಗೆದಿರೆ ತತ್ಕುಲದೊಳ 
ಸಮಬಳನಸಗಂ ವೈರಿಗಳ ರರ ಪಿಡಿದೊಗೆದು ನಿಜಾ|[0] 

೭. ಕದಸಗವೆಸ[ನೆ]ಸೆ ಎ[ನೆ]ಗಂ ॥ ತತು ಪುತ್ರಂ ನೆಗಳ್ನಂ ನಿಜಾರಿ ಬಳವೊನ್ನಲು 
ಬನ್ನಮಂ ಕಂನಮಂ ತತು ಪುತ್ರಂ ನೆಗಳಂ ನಿಜಾರಿತಳೆ[ಯ] 


ಈ ಶಾಸನದ ಪಾಠವನ್ನು ಶ್ರೀ ತಿ. ತಾ. ಶರ್ಮರವರು ನಾವು ಕಳಿಸಿದ ಮಸಿ ಪ್ರತಿಯ ಸಹಾಯದಿಂದ 
ಪರಿಷ್ಕರಿಸಿ ಕೆಲವು ಅಡಿ ಟಿಪ್ಪಣಿಗಳನ್ನು ಸೇರಿಸಿಕೊಟ್ಟಿದ್ದಕ್ಕಾಗಿ ವಂದನೆಗಳು.--ನಾ. ಭಾ. 

* ಪಾದದ ಆರಂಭದಲ್ಲಿ ಪುಷ್ಪದ ಒಂದು ರೇಖಾ ಚಿತ್ರವಿದೆ. ಶಾಸನಗಳಲ್ಲಿ ಇದು ಸಾಮಾನ್ಯವಾಗಿ 
ಕಂಡುಬರುವ ಓಂ ಎಂಬುದರ ಸಂಕೇತ. 

2 ಈ ಕಾಲದ ಶಾಸನಗಳಲ್ಲಿ ವ್ಯಂಜನಾಂತ ಶಬ್ದಗಳು ಇಲ್ಲ; ಸಾಮಾನ್ಯವಾಗಿ ಸ್ವರದಲ್ಲೇ 


ಎ 


ಅಂತ್ಯವಾಗುತ್ತವೆ. ಮಾತ್ರಾಧಿಕ್ಯವಾದರೂ ಲೇಖಕರು ಸ್ವರವನ್ನು ಸೇರಿಸಲು ಹಿಂಜರಿಯುವುದಿಲ್ಲ. 


೧ 


೧೨. 


೧೩. 


೧೪. 


೧೫. 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


. ಲ ಹೈದ್ರೋಗಮಂ ಜೋಗಮಂ ತತು ಪುತ್ರಂ ನೆಗಳ್ನಂ ನಿಜಾರಿ 


ಬಳಮಂ ಪೆಣ್ಮಾಡಿ ಪರ್ಮ್ಮಾಡಿ ತತ್ಸತು ಪುತ್ರಂ ನೆಗಳ್ಳಲ ನಿಜಾರಿ 
ಶಿಖಿಮಾ 


. ಳದ್ಯಬ್ಬಲಂ ಬಿಚ್ಚಲಂ ॥ ತಂನಂದನಂ ಪ್ರತಾಪ ಮರುಂನಂದನ 


os ಸೂನೈತೋಂನತಗುಣ ಭಾಸ [or ನಂದನನು[ರುಖಚರ] ಸರಿಂ 
ನಂದನನೆಪಿ 


. ಸಿ ಸೋವಿದೇವಂ ನೆಗಳ್ನಂ ॥ ಮಲೇವದಟರ್ಕ್ಶಡಂಗುವ ಮಹೀಪತಿ 


ಗಳು ಸರಣೆಂನದಿರ್ದ್ದ ಮಂಡಲಿಕರಡಂಗದಾಟವಿಕರೊರ್ವ್ವರು 
ವಿಲ್ಲೆನೆ ಕೂ 


ಡೆ ಧಾರಿಣೀವಳಯಮನಾಳ್ಗು ತಂನೆಸೆವ.. ರಾಯಮುರಾರಿವೆಸರು 


ಪೊದಳ್ಳೆಯಿಂ ನೆಲೆಗೊಳೆ ಸೋವಿದೇವ ಪ್ರಿಥಿವೀಪತಿ ವಿಕ್ರಮಮಂ 
ನಿಮಿರ್ಜ್ಜಿದಂ ॥ ಅನ್ಕೆನಿಸಿ 

ಸ್ವಸ್ತಿ ಸಮಸ್ತ ಭುವನಾಶ್ರಯ[0] ಶ್ರೀ ಪೃಥ್ವೀವಲ್ಲಭ[೦] ಮಹಾ 
ರಾಜಾಧಿರಾಜ ಪರಮೇಶ್ವರ ಕಾಳಾಂಜರ ಪುರವರಾಧೀಶ್ವರ 
ಸುವರ್ಣ? ವ್ರಿಷಭ ಧ್ವ 

ಜ ಡಮ[ರುಕ**] ತೂರ್ಯ್ಯ್ಯ ನಿರ್ಗ್ಫೋ*ಷಣ[ಂ] ಕದನ ಪ್ರ 
ಮಾನ ಕನಕಾ[ಚ]ಳ ಸುಭಟರಾದಿತ್ಯ ಕಲಿಗಳಂಕುಸ ರ 
ಸಿದ್ದಿ ಗಿರಿದುರ್ಗಮ್ಮಲ್ಲ 

ಚಲದಂಕರಾಮ ಕಳಡುರಿ ಕುಳಕಮಳ ಮಾರ್ತಂಡ ಪ್ರತಾಪ ಲಂಕೇಶ್ವರ 
ರಿಪು ಮದನ ಮಹೇಶ್ವರ ರಾಯಮುರಾರಿ ಭುಜಬ 

ಳಮಲ್ಲ ಶ್ರೀ ಸೋವಿದೇವರಸರು ಮೊದೆನೂರ ಕುಪ್ಪದೊಳು ಸುಖ 
ಸಂಕಥಾ ವಿನೋದದಿಂ ರಾಜ್ಯಂ ಗೆಯುತ್ತಮಿರೆ ॥ ತತು ಪಾದ 
ಯುಗಳ ಕಮಳ ಸ 

ಮುತು ಪ[0]ನ್ನ *ಪರಾ[ಗ] ಮತ್ತ ಮಧುಕರ ನವನೀ ಭೃತು ಪರಿವೃಢ 
ಧೈೈರ್ಯ್ಯಂ ವಿಳಸತು ಪುಣ್ಯಂ ತೇಜಿರಾಜ ದಂಡಾಧೀಶಂ ॥ ಆ ಗುಣ 

ನಿಧಿಯ ವಂಶವತಾರನೆಂತೆನೆ ॥ ದೊರೆನೆತ್ತ ನಂದವಾಟೀ ಪುರದೊಳು 
ಪೆಸರ್ವೆತ್ತ ದೇಶಿಕಸ್ವಾನಿಯ [ಭಾ]ಸುರ ಕುಲದೊಳಗಸ್ತ್ಯೃಕುಲಾಭ 


2 ಇಲ್ಲಿನ ಏತ್ವವು ಅಕ್ಷರದ ಮೇಲ್ಲಡೆ ಕೊಟ್ಟಿಲ್ಲ. ಬಹಳ ಹಿಂದಿನ ಕಾಲದ ಸಂಪ್ರ ದಾಯದಂತೆ 
ಅಕ್ಷರದ ಕೆಳಭಾಗದಲ್ಲಿ" ಏತ್ವ ಸಂಕೇತದ ಕುರುಹು ಕಾಣಬರುತ್ತ ದೆ. 

3 ತಾಲು ಇ ಅಕ್ಷ ರಕ್ಕೆ ಒತ್ತಕ್ಷರವನ್ನು ದಂತ್ಯದ ನ ವನ್ನೇ ಉಪಯೋಗಿಸುವುದು. ಈ ಕಾಲದ 
ಶಾಸಸ ಲೇಖಕರ ಅಚಾರ. 

4 ಈ ಎರಡು ಅಕ್ಷರಗಳನ್ನು ಹಂಸಪಾದ ಹಾಕಿ ಪಾದದ ಕೆಳಗೆ ಸೇರಿಸಿದ್ದಾ ರೆ. 

5 ವರ್ಗ ಪ್ರಥಮವನ್ನು ಪ್ರಧಾನಾಕ್ಷರವಾಗಿಯೂ ವರ್ಗ ದಿ ಿತೀಯವನ್ನು ಒತ್ತ ಕ್ಸರವಾಗಿಯೂ 


ಬಳಸಲಾಗಿದೆ. 


6 ೧೧ನೆಯ ಪಂಕ್ತಿಯಲ್ಲಿ ದಂತ್ಯತಾಲವ್ಯ ರೂಪಗಳ ಪ್ರಯೋಗವನ್ನೂ ಈ ಪಂಕ್ತಿಯಲ್ಲಿ ಉಪಯೋಗಿ 
ಸಿರುವ ದಂತ್ಯ ನಳಾರದ ಒತ್ತಕ್ಸರವನ್ನೂ ಹೋಲಿಸಿ ನೋಡಬಹುದು. 


೨ 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


೧೮. ರಣರೆನಿಪ್ಪೆಣ್ಬರೆಸೆದರುರ್ವ್ರೀ*'ದೇವರು ॥ ತದ್ವಂಶದೊಳೆಸೆದಂ ವಿಳಸದ್ವೃತ್ತಂ 
ಕಾಳಿಮಯ್ಯ ನಾಯಕ ತನಯಂ ಸದ್ದಿ[ನ]ಖುಂ ಧ್ಯರ್ಯ ಮಹೀ 
ಭೃದ್ವರ್ಯ 

೧೯. ಬಮ್ಮದೇವ ನಾಯಕ ನನಘಂ ॥ ವರ ಗುಣನಿಧಿ ಹೊ[ಂ]ನರ ಒಮ್ಮರ 
ಸಂಗಂ ಜಕ್ಕಣವ್ನೆ ೈಗಂ ಪುಟ್ಟಿದರಾದರದಿಂ ಕಾವಣ ದಂ 

೨೦. ಡೇಶ್ತರನುಂ ಪ್ರಭು ತೇಜಿರಾಒ ದಂಡಾಧಿಪನುಂ ॥ ಅವರೊಳಗೆ ಪ್ರವಿ 
[ಪು॥ಳ ವಿವೇಕದೊಳು ಬ್ರಹ್ಮ ವಿಭು ಸುತಂ ಬ್ರಹ್ಮ ಸೆನಿು 

೨೧, ದುಚಿತಂ ಪುತ್ರೋ ಭವತಿ ಪಿತಾ ಸ್ತಯವೆಂಬಾ[ದ್ಯ] ವಾಕ್ಯದಿಂ ತೇಜಿ 
ರಾಜ ದಂಡಾಧಿಪನಂ ॥ ಈ ಧರೆ ಬಣ್ಣಿಕು೦ ಕಳಚುರಿಕ್ಲಿತಿಪಾಳಕ 
ಸೋವಿದೇವ ಧಾತ್ರೀಧವ [ಮಂ] 

೨೨. ಶ್ರಿಯಂ ಬುಧ ಸಮಾಒಸರೋಜ ಸರೋಜ ಮಿತ್ರನಂ ಸಾಧಿತ ವೈರಿ 
ಚಕ್ರನನುದಾತ್ಮ ಗುಣಾಂಬುಧಿ ತೇಜಿರಾಜ ದಂಡಾಧಿಪನಂ ಪರಾರ್ಥ 

೨೩. ನಿಧಿಯಂ ನುತ ಮೂರ್ತಿಯ ನುದ್ಭಕೀರ್ತ್ತಿಯಂ ॥ ಕೈಯ್ಯಂ ಮುಗಿ 
ದು"ರ್ವ್ವರೆ ಭಾಷ್ಟ್ರೈಯೆನೆ ಸ್ಫಿಪ ಮಂತ್ರಿ |ಲ. ನ] ವುಣಿಮುಕುರನ 
ಕಾ 

೨೪. ಮೈಯ್ಯನ ಸಹಜಾತಂ ತೇಜಯ್ಯಂ ದಂಡಾಧಿನಾಥ ಮಂಡನನೆಸೆದಂ : 
ವರಗುಣ ಭರಿತಂ ಪರಹಿತ ಚರಿತಂ ಬೆಳ್ವಲದ ನೆಗಳ್ಗ್ಳ ದಂಡಾಧೀ 

೨೫. ಶಂ ಸರನಿಧಿ ಗಾಂಭೀರ್ಯ್ಯಂ ಗಿರಿವರ ಧೈರ್ಯಂ ತೇಜರಾಜನೂರ್ಜ್ಜಿತ 
ತೇಜಂ ॥ ಜನಕಂ ಶ್ರೀ ಬಮ್ಮಣಾರ್ಯಂ ಜನನಿ ಒನಸುತಾಚಾರೆ 

೨೬. ಜಕ್ಕಯ್ಯೆಯಣ್ಣಂ' ಮನುಮಾರ್ಗ್ಗಂ ಕಾಮದಂಡಾಧಿಪತಿ ಕಳಚುರಿ 
ಕ್ಲ್ರ್ಯಾಧಿಪ ಸೋವಿದೇವಂ ಜನವಂದ್ಯ ಸ್ವಾಮಿ ದೈವಂ ಗಿರಿಪತಿ 
ತನಯಾ 

೨೭. ಧೀಶ್ವರ ಶಂಭು ಒನ್ಮಾವನಿಭಾಸ್ತಂ ನಂದವಾಟೀ ಪುರವೆನೆ. ಧರೆಯೊಳು 
ತೇಜಿರಾಜಂ ಕೃತಾರ್ಥಂ ॥ ಆ ನೆಗಳ್ದ ತೇಜಿರಾಜ ಚಮೂನಾಥ 

5೮. ನ ಮೈಯ್ದುನಂ ಚಮೂಪತಿ ತಿಳಕಂ ಶ್ರೀನಿಧಿ ವಿವೇಕನಿಧಿ ಮಹಿಮಾ 
ನಿಧಿ ತೇಜಯ್ಯನ ಧನ ಬುಧ ನಿಧಿ ನೆಗಳ್ದ೦ ॥ ಅಲ್ಲಿ ಪ್ರಧಾನ ಕರಣಂ 
[ಗ] 

೨೯. [9ಂ] ತಪ್ಪವರೆನೆ ॥ ಕರಣ ಪಿತಾಮಹನಂ ಕಳಚುರಿ ಭೂಪಕುಳ 
ಪ್ರಧಾನನಂ ದ್ವಿ ಜವಂಶಾಭರಣನನನುಪಮ ಮತಿಯೆಂ ಧರೆ ಬೊಪ್ಪಣ 
ನಾಯಕನ[ಲಂ] 








7 ಪ್ರಧಾನಾಕ್ಷರವನ್ನು ಒತ್ತಕ್ಸರವನ್ನಾಗಿಯೂ ಒತ್ತಕ್ಸರವನ್ನು ಪ್ರಧಾನ ಅಕ್ಬರವಾಗಿಯೂ ಬಳಸಿರು 
ವುದಕ್ಕೆ ಇದು ಉತ್ತಮ ಉದಾಹರಣೆ. ಈ ಕಾಲದ ಶಾಸನಗಳಲ್ಲಿ ಒತ್ತಕ್ಸರವನ್ನೇ ಪ್ರಧಾನ ವಕಾರ 
ವನ್ನಾಗಿ ವಿಶೇಷವಾಗಿ ಬಳಸುವ ರೂಢಿಯಲ್ಲಿದೆ. ಈ ಶಾಸನದಲ್ಲೇ ನಾಲ್ಕಾರು ಉದಾಪರಣೆಗಳಿನೆ. 

8 ೧೮ನೆಯ ಪಂಕ್ತಿಯ ನಕಾರದ ಮೇಲಿನ ಹೀಕೆಯನ್ನು ನೋಡಿ. 


೩ 


೩೦. 


೩೪. 


೩೫. 


೩೬. 


೩೭. 


೩೮. 


ರ್ಶ, 


೪೦. 


೪೧. 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


[ಪಿಂ] ಪೊಗಳ್ಳು೦ ॥ ಭೂವಿನುತಂ ಶ್ರೀಕರಣದ [ವಾವ]ಣದೇವಂ 
ನಿಜಾಗ್ರಜಾತನೆನಲು ದ್ಯಾ [ವಿ]ನಯ ಗುಣ ಸಮ್ರಿದ್ಧಿಯೊಳಾ[ವಂ] 
ಮಹದೇವ ನಾಯಕಂ 


- [ಗೆ]ಣೆಯೆನಿವಂ ॥ ನುತನಂ ಸಮಸ್ತ, ಗುಣ ಸಂಯುತನಂ ಶ್ರೀ ಸೋವಿ 


ದೇವ ಭೂಪನ ಸಚಿವೋನ್ನತನಂ ಗುಣಿ[ಗೊಲ್ವೊ]ಣ ಪಂಡಿತನಂ 
ಧರೆ ಪೊಗುಳ್ತುದಖಿಳ ವಿಬು 


. ಧ ಸ್ತುತನಂ॥ಲೋಸಸ್ತು,[ತ್ಯೌ]ದಾರ್ಯ್ಯಂ ಶ್ರೀ ಕರಣದ ಕಾಳಿಮಯ್ಯ 


ನಾಯಕನನುಒಂ೦ಂ [ರಾ]ಕೇ[೦]ದೂಜ್ಜ್ಹಳಕೀರ್ತ್ತಿ ಶ್ರೀ ಕಾನ್ಮಾಧಿ 
ಪತಿ ಸೊಗಯಿಪಂ 


ಕ ಮಧುವಯ್ಯಂ ॥ ಅನುಪಮ ರಾಯಿ ಮುರಾರಿಯ ಮನದಂನನೆನಿಪ್ಪ 


ಸಚಿವನಂ ನೆಗಳ್ಗ ಪಸಾಯ್ದನ [ನೊ]ಸೆದು ಪಡಪವಳರೊಡೆಯನ 
ನೊಲವಿಂ ಬಂಮ್ಮ್ಮಿ 

ದೇವನಂ ಧರೆ ಫೊಗಳ್ಲುಂ ॥ ಸ್ಥಳದ ಕರಣಂಗಳು ॥ ವಿನುತಗುಣಂ 
ಗುಣವಜ್ಜನ ಜನಕಂ ಗುಣಾತ್ಮನೆನಿ[ಪೊಳ್ಳೆ]ನೆ ಪೆಂಪಿನ ಕಣಿಯೆನೆ 
ನೆಗರ್ದಾದಿತ್ಯ ನಾ 

ಯಕ([0] ನುದಾತ್ಮ್ತ ರತ್ನ ನಾಯಕನೆಸೆದಂ ॥ ವರಸತ್ವಗುಣೋನ್ನತಿ 
ಯೊಳು ಪಿರ[ಯಂ] ಗೋವಿನ್ಮದೇವನಿಂದೆನಿಸಿದುದೀದೊರೆತು 

ಮಧುಸೂದನ ಪ್ರಿಯ ನಿರತನ ಮಹದೇವ ನಾಯಕನ [ಪು]ದಿದ 
ಜಸಂ ॥ ವಿನುತ ಚತುರ್ನೀಧ ಪಾಂಡಿತ್ಯನಿಧಿಯೆ ನಲ್ಲೆಂ 

ಪುವಡೆದ ಗೊಲ್ಲಣ ವಿಭುಗಂಗನುಕೂಳ ಮಂತ್ರಿ ನರಸಿಂಗ ನಾಯಕಂ 
ಶಿಷ್ಟತುಷ್ಟಿದಾಯಕನೆಸೆದಂ ॥ [ಹ]ರಪದ ಭಕ್ತಿಯುತಂ ಶಂಕ 

ರ ಪಾದಾಂಭೋಜ ಮತ್ತ ಭೃಂಬ್ಲಂ ಗಿರಿಚಾವರ ಪದ ಪೂಜಕನೆನೆ 
ದಾಸಿರಾಜನಂ ಧನ್ಯನೆಂದು ಪೊಗಳದರೊಳರೆ ॥ ವರಗುಣಿ ಧರಣೀ 
ದೇವೋತ್ಮ. 

ರ ಚೂಡಾಮಣಿ ವಿಶಿಷ್ಟ ಚಿನ್ನಾಮಣಿ ಭಾಸುರತರ ತೇಜದ ಕಣಿಯೆನೆ 
ಧರೆ ಕರಣದ ನಾಚಿಮಯ್ಯ ನಾಯಕನೆಸೆದಂ ॥ ಧರೆ ಬೊಪ್ಪ 

ಣ ನಾಯಕನಿಂ ಸಿರಿಯನ ಗುಣಿ ಚಿದ್ದರಾಜ ವಿಭುವಿನ ಸುತನಂ ಕರ 
ಣಾಗ್ರಗಣ್ಣನಂ  ನಾಚರಸನನಭಿವಿನುತ ಕೀರ್ತಿ ನಿಧಿಯಂ 
ಪೊಗಳ್ಳುಂ ॥ ಪ್ರಕಟಿ 

ತ ಕೀರ್ತಿಗಳು ಮಧುವ ಗೊಲ್ಬಣ ಪಂಡಿತ ಬಮ್ಮದೇವ ನಾಯಕ 
ಮಹಾದೇವ ನಾಯಕ ಜಗನ್ನುತ ಬೊಪ್ಸಣ ನಾಯಕರ್‌ ಗುಣಾಧಿಕ 
ಕರಣಂಗ 

೪ 


೪೨, 


೪೩. 


೨ ಬಳ, 


೪೫, 


೪೬, 


೪೭, 


೪೮. 


೪೯, 


1೦. 


೫೧. 


೫೨, 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


ಳಗ್ಗದಧಿಕಾರಿ ಚಮೂಪತಿ ತೇಜಿರಾಜನೆಂಬ ಕುಟಿಲಚಿತ್ರರೊಂದಿದ 
ರಿದಾಶ್ರಿತ ಕೋಟಿಯ ಪುಣ್ಯವಾಗದೆ ॥ ಇನ್ನೆನಿಸಿದ ಕರಣಂಗಳೊಡನೆ 
ಬರೆ ಬೆಳ್ವಲ 


ನಾಡಧಿಕಾರಿ ಶ್ರೀ ಕರಣ೦ ಬಾಹತ್ತರ ನಿಯೋಗಾಧಿಪತಿ ಮಹಾ 
ಪ್ರಚಂಡ ದಂಡನಾಯಕಂ ತೇಜೆರಾಜಂ ನಿಜಾಧಿಕಾರದ ಮಹಾಗ್ರ 
ಹಾರಂ ಕುಕ್ಕ 

ನೂರ್ಗ್ಗೆ ಬಿಜಯಂ ಗೆಯ್ಬು ಸಕ ನೃಪ ಕಾಲಾತೀತ ಸಂವೌತ್ಸರ ಶತಂ 
ಗಳು ೧೦೯೦ನೆಯ ವಿಕೃತ ಸಂವತ್ಸರದ ಕಾರ್ತಿಕ ಶುದ್ಧ ೧೨ 
ಶುಕ್ರವಾರ 

ಘುಣ್ಯದಿನದೊಳು ಆ ಕುಕ್ಕನೂರ ಶ್ರೀ ಸ್ವಯಂಭೂ ಪ್ರಸಂನ 
ಮಲ್ಲಿಕಾರ್ಜುನ ದೇವರ್ಗ್ಗೆ ಲಕ್ಷಗಡ್ಡು [ಕೋ] ಪರಿಪೂರ್ಣ್ಭನನ್ಮರಂ 
ಗೋಕ್ಸೀರ ಸಹಸ್ರ 

ಗಡ್ಡುಕಾ ಪುರಸ್ಸರಂ ಮಹಾಪೂಜಿಯಂ ಮಾಡಿ ಸಮನನ್ತರಂ ಕರ 
[ಣಾ]ನುಕೂಲ್ಯದಿಂ ಮುನ್ನಮೆ [ಕ]ಳಚುರಿ ಚ್ವಕ್ರವರ್ತ್ತಿ ಭುಜಒಳ 
ಮಲ್ಲ 

ರಾಯ ಮುರಾರಿ ಶ್ರೀ ಸೋವಿದೇವರಸರ್ಗ್ಗ ಬಿಂನಪಂಗೆಯ್ಸು ಸಕಾ 
ರುಣ್ಯ ದಾನವಾಗೆ ಪಡೆದು  ಜಲಧಿವ್ರಿ ತೋರ್ವ್ಯರೆಯೊಳು ಬೆಳ್ತಲ 
ನಾಡೊ|ಳು] 

ಕುಕ್ಕುನೂರು ಮುವತ್ತ[ಅಸೊ'"ಳೆತ್ತಲು ವೊಪ್ಪುವ ಚೆಲ್ತಿಂ ಹಾಡಲಗೆ 
[ಈ] ಧನಧಾನ್ಯ ಒನ ಸಮ್ರಿದ್ದಿಯಿನೆಸೆಗುಂ ॥ ಎನಿಸಿದ ಹಾಡಲಗೆ ಅ8ಔ 
[ಸಮ] 

ನೆನೆ ಭೂನುತ ಮಲ್ಲಿಕಾರ್ಜುನ ಪ್ರಭುಗಂ [ಸೆ]ಂಪಿನ ವಿಪ್ರರ್ಕ್ಯ್ಯಳ್ಗಂ 
ದಂಡನಾಯಕಂ ತೇಜಿರಾಟ ಬುಧನಿಧಿ ಕೊಟ್ಟಿ ॥ ಅನ್ನು 

ದೇವಂ ಭೂದೇವರ ಪಾದಪ ಕ್ಲಾಳನಂ ಗೆಯ್ದು ಧಾರಾಪೂರ್ವ್ವಕಂ 
ಸರ್ವ ಬಾಧಾಪರಿಹಾರಂ ಸರ್ವ ನಮ 

ಸ್ಥ ಮಾಚಂದ್ರಾರ್ಕ್ಯ್ಯಸ್ಮ್ಯಾಯಿ ಶ್ರೀ ಸ್ವಯಂಭೂ ಪ್ರಸಂನ ಮಲ್ಲಿ 
ಕಾರ್ಜುನ ದೇವಂ ಭೂದೇವೋಪಭೋಗ್ಯಯೋಗ್ಯಮಾಗೆ ದಂಡ 
ನಾಯಕ 

ತೇಜಿರಾಜನು೦ ಕರಣಂಗಳುಂ ಬಿಟ್ಟಿರಾ ಹಳ್ಳಿಯ ಸೀಮಾ ಸಂಬಂಧಿ ॥ 
ಮೂಡಣ ಮೇರೆ ಮಂಗಳೂರ ಹೊಲವೆರೆಯೊಡವಿನ ಕೊತ್ತು 





9 ಒತ್ತಕ್ತುರದ ವಕಾರ ಸಂಕೇತವನ್ನು ಪ್ರಧಾನ ವಕಾರವನ್ನಾಗಿ ಉಪಯೋಗಿಸಿರುವುದಕ್ಕೆ ಇದು 
ಒಳ್ಳೆಯ ಉದಾಹರಣೆ. 
10 ಈ ಶಾಸನದಲ್ಲಿ ಶಕಟ ರೇಫವನ್ನು ಉಪಯೋಗಿಸುವುದಕ್ಕೆ ಇದೇ ಮೊದಲು. 


೫ 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


೫೩. ರ ಹೊರೆಯಣ ಶಸಕವಿಲೆಯಕಲ"* | ಅಲ್ಲಿಂ ತೆಂಕಲು ಮಂಗಳೂರ ಹಿರಿ 


೫೪. 


೫೫. 


೫೨೫. 


೫೯. 


೬೦. 


೬೧. 


೬೨, 


೬೪ 


ಯೂರ ಹೊಲವೆರೆಯ ಕವಿಲೆಯ ಕಲ್‌ । ಆಲ್ಲಿಂ ತೆಂಕಲ್‌ ಮೂ'' 


ಡಣ ತೆಂಕಣ ಗೋಟಿನ ಮೇರೆ ಸಿರಿಮಾರ ಹೊಲವೆರೆ ಎರ್ಮ್ಮೆಗುಂಡಿನ 
ಮೂಡಣ ಮೆಯ್ಯ ಕವಿಲೆಯಕಲ್‌ । ಅಲ್ಲಿಂ ಪಡುವಲು ತೆಂಕಣಮೇರೆ 
ಸಿರಿಯೂರ 

ಹೊಲವೆರೆಯೊಡವಿನ ಕಾತುರ ಹೊರೆಯಣ ಕವಿಲೆಯ ಕಲು | ಅಲ್ಲಿಂ 
ಪಡುವಲು ಕುಸುವನ ಹಳ್ಳೆ[ದೊ]ರ್ವ್ವರಿವಿಡಿದ ಸಿ[ರ]ಮಾರ ರತುವ 
ಗೆಯ್ಯ ಬೆದ 

ವಟ್ಟಿಯ ಹೊಲವೆರೆಯ ಹೊರೆಯಣ ಕವಿಲೆಯ ಕಲ್‌ । ಅಲ್ಲಿಂ ಪಡುವಲ್‌ 
ತೆಂಕಣ ಹಡುವಣ ಗೋಟಿನ ಮೇರೆ ಬೆದವಟ್ಟಿಯ ಹೊಲವೆರೆಯ 
ಆ ಕುಸುವನ ಹ 


ಸ ಳ್ಳದ ನೀರ್ವರಿಯ ಹೊರೆಯಣ ಶಸವಿಲೆಯ ಕಲ್‌ । ಅಲ್ಲಿಂ ಬಡಗಲ್‌ 


ಹಡುವಣ ಮೇರೆ । ಬೆದವಟ್ಟಿಯ ಪೊಲವೆರೆಯಾ ಕಾತರಿಕೆಯಮೆಳೆ 
ಯೊಳಗಣ ಕರಿಯ 

ಕಲ್ಲ ಹೊರೆಯ ಕವಿಲೆಯ ಕಲ್‌ । ಅಲ್ಲಿಂ ಬಡಗಲ್‌ ಹಡುವಣ ಬಡಗಣ 
ಗೋಟಿನ ಮೇರೆ । ಬೆದವಟ್ಟಿಯ ಹೊಲದ ಬಳ್ಳಂಗೆ ಅಕಿಯ ಗೊರ 
ವೊಂಬಲದ ಮುಗ್ಗುಡ್ಡೆಯ ಬ 

ನ್ನಿಯ ಕೊತ್ತುರ ಬಡಗಣ ಕವಿಲೆಯ ಕಲು ! ಅಲ್ಲಿಂ ಮೂಡಲ್‌ ಬಡ 
ಗಣ ಮೇರೆ । ಆ ಗೊರವಂಬೊಲದ ರಾವಣಿಕೆಯ ಹೊಲವೆರೆಯ 
ಬಳಿಯ ಕಲ್‌ ಹೊರೆ 

ಯ[ಣ] ಕವಿಲೆಯ ಕಲು । ಅಲ್ಲಿಂ ಮೂಡಲ್‌ ಬಡಗಣ ಮೂಡಣ 
ಗೋಟಿನ ಮೇರೆ । ರಾವಣಿಕೆಯ ಮಂಗಳೂರ ಹೊಲವೆರೆಯ 
ಕಾರೆಯ ಕೊತ್ತುರ [ಹೊರೆ] 

ಯಣ ಕವಿಲೆಯ ಕಲ್‌ । ಈ ಸೀಮೆಯಿ೦ದೊಳಗಣ ಭೂಮಿ ನಿಧಿ ನಿಧಾನ 
ನಿಕ್ಷೇಪ ಸಹಿತಂ ಶ್ರೀ ಸ್ವಯಂಭೂ ಪ್ರಸಂನ ಮಲ್ಲಿಕಾರ್ಜುನ 
ದೇವರ್ಗೊಂದು ಭೋಗ ದೇವರ ಬ್ರ 

ಹ್ಮಪುರಿಗಳಪ್ಪ ಭೂದೇವರ್ಗೊಂದು ಭಾಗವಾಗಿ ಸಲ್ಕುದಲ್ಲಿ ದೇವರ 
ಭಾಗದಿಂದಾದರ್ಥಂ ದೇವರಂಗಭೋಗಕ್ಕಂ ರಂಗಭೋಗಕ್ಕು೦ ಸಲು ತೆ 
ದುಳಿದೊಂದು ಭಾಗದ ಭೂಮಿಯೊ 

ಳಗೆ ವಸನ್ತ್ಯಮಾಧವ ದೇವರ್ಗ್ಗೆ ಮತ್ತರ್‌ ೧೦ ನುಳಿಯ ಉಳಿದ 
ಭೂವಿಯಂ ತೆಂಗಿನ ಮಾಧವ ದೇವರು । ಕಳಸವಳ್ಳಿಯ ನಾರಾಯಣ 
ಭಟ್ಕೊ ಶ್ರೀ ಪಾಧ್ಯಾಯರ್‌ ಸಾ 








11 ಮಕಾರದ ಒತ್ತಕ್ಷರವು ಇಲ್ಲಿ ಪ್ರಧಾನ ಮಕಾರವಾಗಿ ಉಪಯೋಗಿಸಲಾಗಿದೆ. 


೬ 


೬೪, 


೬೫, 


೬೬. 


೬ಲಿ, 


೬೯. 


೬೦. 


೭೧. 


೭೩. 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


ವಿರದ ಸೋಮೇಶ್ವರದ ಫನೋನಾಭಾಯರ್‌ಟ ಕಾಳಿದಾಸ ಭಟ್ಟಿ 
ದೀಕ್ಸಿತರ್‌ | ವೇದಾನ್ಸದ ಸೋಮೇಶ್ವರ ಭಟ್ಟೋಪಾಧ್ಯಾಯರ್‌ 
ಪ್ರರಷೋತ್ತ್ಸಮ ಭಟ್ಟ ಸೋ!ಮೆ]ಯಾಜಿಯ 

ರು ಮಹದೇವ ಭಟ್ಟೋ![ಪಾ1ಧ್ಯಾಯರ್‌ | ಚಂದ್ರ ಸೋಮೆಯಾಜಿ 
ಯರು | ಚೌನ್ಹ ಭಟ್ಟೋಸಾಧ್ಯಾಯರು ಬೌಧಾಯನ ಚ್‌ೌನ್ನೆಯ 
ಕ್ರವಿತರು | ನಾರಸಿಂ 

ಹ ಭಟ್ಟೊ ್ರೀಪಾಧ್ಯಾಯೆರ | ನಾರಾಯಣ ಫಘಳಿಶಾ[ಸ]ರು । ಹಿ[ಟ್ಟಿ]ಯ 
ಭಟ್ಟೋಪಾಧ್ಯಾಯ[ರು] | ಪಟ್ಟಿ ವರ್ಧನ ಆದಿತ್ಯ ಘಳಿಶಾಸರು । 
ಕೇಶವ ಭಟ್ಟೊ ಶೀಪಾಧ್ಯಾ 


- [ಯರು | ಸ್ವಾಮಿ ಕುಮಾರ ಭಟ್ಟರು ! ಹರಿಹರ ಭಟ್ಟರು | ಗೋವಿಂದ 


ಭಟ್ಟರು । ಬೆಣ್ಣೆಯ ಮಾಧವ ಭಟ್ಟರು 1 ಯೋಗೇಶ್ವರ ಭಟ್ಟೋಪಾ 
ಧ್ಯಾಯರು | ಚೌಂಣ್ಣೋ 


[ಜಾ]ತಾಗ್ನಿಗ[ಳ್‌] । ಶಂಕರ ಫಳಿಶಾಸರು | ಸೋಮೇಶ್ವರ ಫಳಿಶಾ 
ಸರು | ವಿಶ್ವೇಶ್ವರ ಘಳಿಶಾಸರು । ಶ್ರೀಧರ ಭಟ್ಟರು | ನಾರಾಯಣ 
ಷಡಂಗಿಯರು 

[ಶಿ]ನ ದೇವರು ಗೋವಿಂದ ದೇವರು । ಕೇಶವ ಘಳಿಸಾಸರು । ಇನ್ಲಿವರ್‌ 
ಸಮಾನ್ನಾಂಶ ಮಾಗೆ ಹಚ್ಚುಕೊಟ್ಟಿರು | ಆದೇವರ ಮೇಲಾರೈಯ್ಯೆ 


[ಯಂ] ದೇವರ ಬ್ರಹ್ಮ ಪ್ರರಗಳಾರಯ್ವರು ॥ ಸ್ಥಿರಮತಿ ತೇಜಿರಾಜ ಪೃತ 
ವೇಶ ನಗಸ್ಕ್ಯ್ಯ ವಿಭೂಷಣಂ ಗುಣಾಕರ ನೊಸೆದಿತ್ತ ವೃತ್ತಿಯಿದು 
ಸೂರ್ಯ 

ಬ 

[ಸು]ಧಾಂಶು ಸುರಾದ್ರಿ ರಾಜಭಾಸುರ ಸುರಕೋಟಿ [ನಿಲ್ವೈನಗಂ] 

ಧರೆಯೊಳ್‌ ಶಿವ ವಿಶ್ರುತೋರ್ಪ್ಪರಾಮರ ನಿವಹೋಪಭಾಗ್ಯವೆನೆ 


. ನ್ರಿದೆಂಬನಂ / ಪ್ರಿಯದಿಂದಿನಿ,ದ ನೆಯ್ದೆ ಕಾವ ಪುರುಷಂಗಾಯುಂ 


ಮಹಾಶ್ರೀಯುಮಕ್ಕೆ ಇದಂ ಕಾಯದ. .ಪಾಪಿಗೆ ಕುರುಕ್ರೇತ್ರೋ 
ರ್ನ್ಮಿಯೊ 

32[ಛ್ಹಾ]ರಣಾಸಿಯೊಳೇಳ್ಯೋಟಿ ಮುನೀಂದ್ರರಂ ಕವಿಲೆಯಂ ವೇದಾ 
ಡ್ಲುರಂ ಕೊನ್ನುದೊಂದಯಶಂ ಸಾರ್ಗ್ಸುವಿದೆನ್ಮು ಸಾಜದವುದೀ 
ಶಿಳ್ಪಾ]ಕ್ಟ ರಂ ಧಾತ್ರಿ 





12 ಇಲ್ಲಿ ಒಂದು ಸಾಲು ಇದ್ದು, ""ಗಳಿಗೆಯ ಶಂಕರ ಘಳಿಸಾಸಿರು । ಪುರುಷೋತ್ತಮ ಫಳಿಸಾಸಿರು'' 
ಎಂದು - ಹಿಂದೆ ಹೆಸರುಗಳನ್ನು ಹೇಳುವಾಗ... ಮರತವುಗಳನ್ನು ಹಿಂದುಗಡೆ ಕೆತ್ತಿದಂತೆ ಕಾಣುತ್ತದೆ. 


೬೭ 


೭೪. 


೭೫, 


೭೬, 


೭೭. 


೭೮. 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


ಯೊಳು ' ಅಲ್ಲಿ....ಶ್ರೀ ಸ್ವಯಂಭೂ ಪ್ರಸನ್ನ ಮಲ್ಲಿಕಾರ್ಜನ 
ದೇವರ ಭಜ 146% ತುಪ್ಪದ ಚಂಡೆಯ ನಾಯಕಂಗೆ 
ದೇವರ್ಗ್ಗೆ ಬೆ 


ಸತೆಯು ಣ್ಬ ಪಡಿಯ[ಜಾ]ಕೆಯೆ ಕೆಯಿಮತ್ತರು...... ಪಲಬರ್‌ 


ಪೊಗಳಲಗಸ ಪ್ರರ ಕುಳತಿಳಕಂ ನೆಗಳ್ಳ ಸುಕವಿ ಪರಮಾ 
.. ಸುತಂ ನಲವಿಂ ಪೇಳ್ಲಂ ಸಜ್ಜನ ತಿಲಕನೆನಲು ಮೆಚ್ಚನಾವನೀ 
ಶಾಸನಮಂ । ವರ ಕಾಶ್ಯಪ ಗೋತ್ರದ ದೇವರಾಜನಂಗನೆ 


ಯ ಮಾಳಿಯಕ್ಕನ ತನಯಂ ಬ[ರೆ]ದನಿದಂ ಶ್ರೀ ನಗೆವಡೆಯರ ತಿಲಕಂ 
ಗಣಕ ಮಂಡನಂ ಶಿವದೇವ ॥ ಸ ಸ್ವಸ್ತಿ ಶ್ರೀಮನ್ಮಹಾ 


ಗ್ರಹಾರ ಕುಕ್ಕನೂರು ಸಾಸಿರ್ವ್ವರ ವರಪುತ್ರ ನಚ್ಚಿನ ಕ[ಮ್ಮ]ಟ 
ದೊಡೆಯಂ ಚನ್ನೋಜನ ಮಗಂ ಡಾಮೋಜಂ ಬೆಸಕೆಯ್ದು ಬರೆದ 
ಶಾಸನಮಂ ॥ 


ಕುಕನೂರು ಮಲ್ಲಿಕಾರ್ಜುನ ದೇ ವಾಲಯದಲ್ಲಿಯದೊಂದು ಶಾಸನ 
ಶಾಸನದ ಹಿನ್ನುಡಿ 


ಕೊಪ್ಪಳ ಜಿಲ್ಲೆಯಲ್ಲಿ "ಕುಕನೂರು' ಎಂಬುದೊಂದು ಗ್ರಾಮ; ಇದು 
ಸದರ್ನ ಮಾ ರಯಿಲ್ವೈ ಯ ಹುಬ್ಬ ಳ್ಳಿ-ಗುಂತಕಲ್ಲ ಮಾರ್ಗದಲ್ಲಿರುವ 
" ಬನ್ನಿ ಕೊಪ್ಪ' ಎಂಬ ಸ್ಟೇತನ್ನಿನ ನ ಉತ್ರ ತ್ರರಕ. pe ಮೈಲಿನಲ್ಲಿದೆ. ಈ ಊರಲ್ಲಿ 
ಸಾಹಿತ್ಯಾಂಗಣದ ತಾರಿಗಳಂತಿರುವ ಅವೆಷ್ಟೋ ಶಾಸನಗಳಿದ್ದರೂ ಇದೊಂದರ 
ಹೊರತು ಯಾವ ಶಾಸನವೂ ಕವಿನಾಮ ಕೀರ್ತನೆಯ ಗೆಯ್ದಿಲ್ಲ. 'ದರಲ್ಲಿಯಾದರೋ 


ಪಲಬರ್‌ ಪೊಗಳಲಗಸ್ಕ್ಯರ 

ಕುಲತಿಲಕಂ ಸೆಗಳ್ಳಸುಕವ ಪರಮಾ. .ಸುತಂ 
ನಲವಿಂ ಪೇಳ್ದ ೦ ಸಜ್ಜನ 

ತಿಲಕನೆನಲು ಮೆಚ್ಚ ನಾವನೀ ಶಾಸನಮಂ ॥ 


ವರ ಕಾಶ್ಯಪ ಗೋತ್ರದ ದೇ 
ವರಾಜನಂಗನೆಯ ಮಾಳೆಯಕ್ಕನ ತನಯಂ 
ಬರೆದನಿದಂ ಶ್ರೀನಗೆವಡೆ 
ಯರ ತಿಲಕಂ ಗಣಕಮಂಡನಂ ಶಿವದೇವ : 


ಎಂದು ಇದೆ. ಇಲ್ಲಿಯೊಂದು ಸಂದೇಹ. ಮೊದಲಿನ ಪದ್ಯದಲ್ಲಿ--" ಅಗಸ್ತ್ಯರ ಕುಲ 
ತಿಲಕಂ ನಲವಿಂ ಪೇಳ್ದ೦' ಎಂದಿದೆ; ಎರಡನೆಯ ಸದ್ಯದಲ್ಲಿ" ಕಾಶ್ಯಪ ಗೋತ್ರದ 
ದೇವರಾಜನ ಪತ್ತಿಯಾದ ಮಾಳಿಯಕ್ಕನ ತನಯನೂ ಶ್ರೀನಗೆವಡೆಯರ (?) ಕುಲ 
ತಿಲಕನೂ ಗಣಕ ಮಂಡನನೂ ಆದ ಶಿವದೇವನು ಇದನ್ನು ಸ! ಎಂದು 


A 
ಹೇಳಿದೆ. ಮೊದಲಿನ ಪದ್ಯದಲ್ಲಿ ನ ಪೇಳ್ದ ಗ್ರ ಬಂದಿದ್ದು ಶಾಸನ ಕರ್ತೃವಿ ಸರಿಲ್ಲ. 
ಕೆಳಗಣ ಪದ್ಯದಲ್ಲಿ "ಬರೆದನು' ಎಂದಿದ್ದು ಅಂಕಿತವಿ ಮೇಲಿನ ಪದ್ಯುದಲ್ಲಿಯ 


"ಅಗಸ್ತ್ಯರ ಕುಲ' ಎಂದರೆ ಅಗಸ್ತ್ಯ FAN ಹೀಗಾದ ಪಕ್ಷದಲ್ಲಿ ಕೆಳಗಣ 
ಪದ್ಯವು ಕಾಶ್ಯಪ ಗೋತ್ರ ದ ಶಿವದೇವನಃ ನ್ನು ಕೀರ್ತಿಸುತ್ತಿ ಡೆ; ಮೇಲಾಗಿ " ಬರೆದನು 
ಎಂದೂ ಉಸುರುತ್ತಿದೆ; ಹೀಗಾಗಿ ಕ ಕರ್ತೃವು ಶಿವದೇ ೬.೬. 
ಬರೆದನು ಎಂದರೆ ಹೇಳಿದ್ದನ್ನು ಬರೆದವನು ೧ ಗ್ರಹಿಸಬೇಕೇ? ಆದರೆ ಶಾಸ 
ಕತ್ರಿ ಸಿದವನ ಹೆಸರು ಎರಡನೆಯ ಪದ್ಭದ ಮುಂದೆ 


4 ಸ್ವಸ್ತಿ ಶ್ರೀಮನ್ಮಹಾಗ್ರಹಾರ ಕುಕ್ಕನೂರು ಸಾಸಿವ್ರ ೯ರ ವರಪುತ್ರ 
ನಚ್ಚಿ ನಕ [ಮ] ಟದೊಡೆಯಂ ಚನ್ಮೋಒನ ನಮಗಂ ಡಾನೋಜಂ ಬೆಸಕೆಯ್ದು 
ಬಕೆದ ಶಾಸನಮಂ'' 


ಎಂದಿರುವುದರಿಂದ ಮೇಲಿನ ಪದ್ಯದಕ್ಲಿಯ 33ಆಗಸ ನ ಕುಲವು ಗೋತ್ರವಾಗಿರದೆ 





13 ಅಗಸ್ತ್ಯಕುಲದ ಸ ಪರಮಾ, , ಸುತನು ಕವಿತೆ ಹೇಳಿ ಸವಸ ಕಲ್ಲಿನ ಮೇಲೆ ಬಣ್ಣ ದ ಬಳಪದಿಂದ 
ಬರೆಯಿ ಸಿರಬಹುದು. ಡಾನೋಜನು ಆ ಅಕ್ಬರಗಳ ರೇಖೆಯನ್ನು ಹಿಡಿದು ಕಣ್ಣ ರಿಸಿರಬಿಹುದು. ಈ 
ಮೂರು ಕರ್ಮಗಳನ್ನೂ ಬೇರೆ ಬೇರೆಯಾಗಿ ಬೇಕೆ ಬೇರೆ ಜನರು ನಿರ್ವಹಿಸಿದ ಉದಾಹರಣೆಗಳಿನೆ. (ತಿ. -ತಾ.ಶ.) 


೯ 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


ಅಗಸ್ತ್ಯ ಕುಲದ 'ಕಾಶ್ಚಪ ಗೋತ್ರದ ಶಿವದೇವನೇ ಕವಿಯಾಗಿರಬಹುದು. ಹೀಗಾದ 
ಪಕ್ಷ ದಲ್ಲಿ ೧೨ನೆಯ ಶತಮಾನದ ಒಬ್ಬ ಶಾಸನ ಕವಿಯ ನಾಮವು ಉಪಲಬ್ಧ 
ವಾದಂತಾಗಲಿಲ್ಲನೇ 783 


ಈ ಶಾಸನಸ್ಥೃ ದಾತೃವಿನ ಕುಲವೂ ಅಗಸ್ತ್ಯ ; ಕುಲವು, ಕವಿಯದೂ ಅಗಸ ಸ್ತ 
ಕುಲವು. ಬಂದೀ ಮನೆತನದಲ್ಲಿ ಕವಿಯೂ ದಾತೃವೂ ಇದ್ದಾರೆ. 


ಈ ಶಾಸನವು ಆನೂರ "ಬ್ರಹ್ಮಪುರಿ 'ಯ ಮಧ್ಯದಲ್ಲಿರುವ " ಮಹಾಮಾಯಾ' 
ದೇವಸ್ಥಾ ನದ ಉತ್ತರಕ್ಕೆ ಅನತಿದೂರಲ್ಲಿರುವ ಮಲ್ಲಿಕಾರ್ಜುನ ಮಂದಿರದಲ್ಲಿ ಗರ್ಭಾ 
ಗಾರದ ಬಾಗಿಳಿನ ಬಲಕ್ಕಿದೆ. ಜಃ ದ್ವಾರದ ಎಡಕ್ಕೆ ಇನ್ನೆರಡು ಶಾಸನಗಳೂ 
ಉಂಟು. 

ಶಾಸನದ ಭಾಷೆಯೂ ಬಂಧವೂ ಅಂತಹ ಪ್ರೌಢವಾದುದೇನೂ ಅಲ್ಲ; ಸರಳ 
ವಾಗಿದೆ. ಶಾಸನ ಕೆತ್ತುವವನಿಂದ "ವ್ರಿಷಭ,' "ವ್ರಿಢ' 'ವ್ರಿತ್ಯ' 'ನ್ರಿಷ' 
ಮೊದಲಾದುವು ಕೆಲವು ಗ್ರಾಂ ಮ್ಲ ರೂಪಗಳಾಗಿವೆ, ಶಾಸನದಲ್ಲಿ ೨೩ ಕಂದಪದ್ಯಗಳು, 
೩ ಚಂಪಕ ಮಾಲೆಗಳು, ೩ ಮತ್ತೆ ಭ, ೧ ಉತ್ಪಲಮಾಲೆ, ೧ಸ್ಪ ಗ್ಯ (ರಾ--ಹೀಗೆ ಒಟ್ಟು 
೩೦ ಪದ್ಯಗಳಿದ್ದು Je ಮೇಲೆರಡು ಸಂಸ್ಕೃತ ಆಸುಷ್ಕುವ್‌ಗಳಿನೆ, 


ಈಗ ಈ ದೇವನಿಗೆ ' ಹಾಲೇಶ್ವರ" ಒ೦ದು ಅಲ್ಲಿಯ ಜನರು ಕರೆಯುತ್ತಾರೆ. 
ತೇಜಿರಾಜನು ಗೋಕಿ ಕ್ಷೀರ ಸಹಸ್ರ ""ಗಡ್ಡುಕಾ ಪುರಸ್ಸರವಾಗಿ ಮಹಾಪೂಜೆಯ 
ಮಾಡಿದಂದಿನಿಂದ ಈ ಹಸ ರು ಟೂ ನೋ 

ಶಾಸನದಲ್ಲಿ ದಾನವಾಗಿ ಒರುವ "ಹಾಡಲಗೆಅಕಿ'ಯು ಈಗ ಉಪಲಬ್ದ 
ನಿದ್ಧಂತಿಲ್ಲ. ಸೀಮಾಂತರಗಳಾಗಿ ಉಲ್ಲಿಖಿತಗಳಾದ " ಮಂಗಳೂರು,' " ಬೆದವಟಿ ದ 
"ಕಾತರಿಕೆ,' " ರ್ಯಾವಣಿಕೆ ' ಮೊದಲಾದ ಆಗಿನ ಕುಕ್ಕನೂರ್‌ ಮೂವತ್ತರೊಳಗಣ 
ಊರುಗಳು ಈಗಲೂ ಉತ್ತಮ ಸ್ಥಿತಿಯಲ್ಲಿವೆ. ಕಳಡುರಿ ವಂಶದವರನ್ನಿ ಲ್ಲಿ, " ಕಾಳಾಂಜರ 
ಪುರವರಾಧೀಶ್ವ ರ' ಎಂದು ನಿದೇಶಿಸಿದೆ; ಆದರೀ " ಕಾಳಾಂಜರ' ಪ್ರರವಾವುದೊ? 
ಈ ಶಾಸನ ಕಾಲದಲ್ಲಿ ಸೆ ಸೋವಿದೇವನ ನೆಲೆವೀಡಾದ "ಮೂದೆಗನೂರ ಕುಪ್ಪ'ವ್ರ ಮಾತ್ರ 
ಕೊಪ್ಪಳದಿಂದ ನೇರವಾಗಿ ಉತ್ತರಕ್ಕೆ ೫ ಮೈಲಿನಲ್ಲಿದೆ. ಅದಕ್ಕೀಗ ಕ್ಲೆ ಕೂತು. 
ಎಂದು ಹೆಸರು. 

ಈ ಮಾದಿನೂರು ಬಿಚ್ಚಳ ಹಾಗೂ ಅವನ ನಾಲ್ಕ ರು ಮಕ್ಕಳಿಗೂ ನೆಲೆವೀಡಾ 
ಗಿದ್ದ ತೆ" ಕುರ್ಕ ನೂರಲ್ಲಿರುವ. ಅನ್ಯ ತೂ ಜು ಕೌಲೂರ ಮೊದಲಾದ ಇತರ 
ಅಪ್ಪಕಾಶಿತ ಶಾಸನಗಳಿಂದಲೂ ತಿಳಿಯಬರುತ್ತದೆ. ಇದಲ್ಲದೆ ಮಾದಿನೂರಲ್ಲಿರುವ 


24 ಈ ಕವಿಯ ಹೆಸರು ಕವಿಚರಿತೆಯ ಮೂರೂ ಸಂಪುಟಿಗಳಲ್ಲಿಲ್ಲ. 

15 ಈ ಶಾಸನಗಳ ವಿಷಯ ಮತ್ತೊಮ್ಮೆ ಬರೆಯ ಬೇಕೆಂದಿರುಷೆವು. 

26 "ಗಡ್ಡು ಕಾ? ಅಂದರೆ ಗಡಿಗೆ ಎಂದರ್ಥ. "ಗಡ್ಡಕ' ಅಂದರೆ ಸುವರ್ಣ ಕುಂಭ ಎಂಬ ಅರ್ಥವಿದೆ. 
ಆದಕಾರಣ ಲೇಖಕನು ಉದ್ದೆ Sh ಈ ಶಬ್ದ ಪ್ರಯೋಗಮಾಡಿ "ಸುವರ್ಣ ಕುಂಭ? ವೆಂಬ 
ಧ್ವನಿ ಬರುವಂತೆ ಮಾಡಿದ್ದಾ ಸೌ ತಿ.ತಾ.ಶ 

37 KC. ೫1, ೧; 11110 76 a 211, Shikapur 97. 


೧೦ 


ಕುಕನೂರು ಮಲ್ಲಿಕಾರ್ಜುನ ದೆೇವಾಲಯದಲ್ಲಿಯದೊಂದು ಶಾಸನ 


ತೈಲಪನದೊಂದು ಶಾಸನದಿಂದಲೂ ಇದು ಅವನ ನೆಲೆವೀಡಾಗಿದ್ದಂತೆ ಒಬ್ಬರು ಅನು 
ಮಾನಿಸುತ್ತಾರೆ.1* ಆಗಿನ ಕಾಲದಲ್ಲಿ ಇದನ್ನು "ಮೊದೆಗನೂರ ಕುಪ್ಪ', " ಮೊದೆಗ 
ನೂರ ಕುಪ್ಪಡೆ,' "ಮೊದೆಗನೂರು,' "ಮೊದೆಯನೂರು,' "ಮೊಲ್‌ಯೆನೂರು,' 
" ಮೊಟೀಗನೂರು,' ಸಂಸ್ಕೃತದಲ್ಲಿ " ಮೋದಿತಗ್ರಾಮ' ಎಂದು ಮುಂತಾಗಿ ಸ್ವಲ್ಪ 
ಹೆಚ್ಚುಕಡಿಮೆ ಒಂದೇ ತೆರನಾಗಿ ಕರೆದಿದ್ದಾರೆ. ಪ್ರಕೃತ ಶಾಸನದಲ್ಲಿಯ  ಮೊದೆಗ 
ನೂರ ಕುಪ್ಪು'ದ ವಿಷಯ ವಿಚಾರದಲ್ಲಿ ಡಾ| ಫ್ಲೀಟರೂ, "ಅದು ನಿಜಾಮ ರಾಜ್ಯದಲ್ಲಿರ 
ಬೇಕೆ '೦ದು ಊಹಿಸಿದ್ದಾರೆ. ಕ್ರಿ.ವ. ೧೯೨೯ನೇ ಮೈಸೂರ ಪ್ರಾಕ್ತನ ಸಂಶೋಧಕ 
ಶಾಖೆಯ ವರದಿ(ಔಂpಂrt)ಯಲ್ಲಿಯ ಚಾಳುಕ್ಯ ಜಗದೇಕಮಲ್ಲದೇವನ (ಶ.ವ. ೯೪೭ 
ಕ್ರಿ.ವ. ೧೦೨೫) ಕಾಲದ ೬೫ನೆಯ ನಂಬರಿನ ಶಾಸನದಲ್ಲಿ 


(ಸೇಸೆ - ಚಾಳು ಕ್ಯಾಭರಣ ಶ್ರೀಮಜ್ಜಗದೇಕಮಲ್ಲ ದೇವರ್‌ ಮೋ೫ಗ 
ನೂರ ನೆಲೆವೀಡಿನೊಳ್‌ ರಾಜ್ಯಂ ಗೆಯ್ಯ್ಯುತ್ತದು ಬ್ದ Pe 33 


ಎಂದು ಹೇಳಿದೆ. ಆದರೆ ಅಲ್ಲಿ ಈ ಮೊಖಾಗನೂರ ವಿಷಯ ವಿಚಾರವಾಗಿ"; 
‘+ As for the King’s residence 71010881107, it is not known where 
the village was” ಎಂದು ಡಾ" ಎಂ. ಎಚ್‌. ಕೃಷ್ಣರವರು ಬರೆದಿದ್ದಾರೆ. ಇಲ್ಲಿಯ 
"ಮೊಲಾಗನೂರೂ ' ಪ್ರಕೃತ ಶಾಸನಸ್ಮೃ " ಮೊಡೆಗನೂರಕುಪ್ಪ 'ವೂ ಒಂದೇ 
ಆಗಿರಲಿಕ್ಕಿಲ್ಲವೆ! 

ಈ ಶಾಸನ ಕಾಲದಲ್ಲಿಯಾಗಲೇ ಅನುಸ್ವಾರವನ್ನು ಅಕ್ಷರಗಳ ಮೇಲೆ ಕೊಡುವ 
ರೂಢಿಯು ಮಸುಳಿಸಹತ್ತಿರಬೇಕು. ಇಲ್ಲಿ ಕೆಲವು ಕಡೆ ಅಕ್ಜರಗಳ ಮೇಲೆಯೂ 
(ಉದಾ :-ಸಾಲು ೬೧, ಸೀವೆಯಿಂ; ೭೦, ಆರೈಯ್ಯೆಯಂ; ೭೧, ಸುಧಾಂಶು; 
ಇತ್ಯಾದಿ.) ಕೆಲವು ಕಡೆ ಅಕ್ಬರಗಳ ಮುಂದೆಯೂ (ಉದಾ:-೭೨, ಪ್ರಿಯದಿಂ; 
ಕವಿತೆಯೆಂ ೭೩, ೬೨, ಭಾಗದಿಂದ, ಇತ್ಯಾದಿ) ಉಪಯೋಗಿಸಲ್ಪಟ್ಟಿದೆ. ಇದೇ 


ಬ 
ತೆರನಾಗಿ ಕೆಲಸಲ ಮೇಲೂ, ಕೆಲಸಲ ಕೆಳಗೂ ಉಪಯೋಗಿಸಲ್ಲಟ್ಟಿದೆ. ಅಕಾರ 


ಮತ್ತು ಅಕಾರಗಳದೂ ಇದೇ ತೆರನಾಗಿದೆ. ಕ ಇಲ್ಲವೇ ಇಲ್ಲ. 
ಅಕಾರವು ಕೆಲಕಡೆ ಮಾತ್ರ ಉಪಯೋಗಿಸಿದೆ. ಉದಾ:-ಸಾಲು ೫, "ಭೂಪರದ 
ಜಿಕೊಳೆ'; ೪೮, ಮುವತ್ತಅಕೊಳೆತ್ತಲು ಹಾಡಲಗೆಣಕಿ ಚಳ್ಳಂಗೆಅಕಿ ಮುಂತಾದುವು 
ಗಳಲ್ಲಿ. ಆದರೆ. ೫೯, ೬೦, ಕೊತ್ತುರ, ಕೆರೆ ಮೊದಲದೆಡೆಗಳಲ್ಲಿ ರೇಫವೇ 
ಏನಿಯೋಗಿಸಲ್ಪಟ್ಟಿದೆ. ಇದರಿಂದ ಈ ಶಾಸನಕಾಲದಲ್ಲಿ ಟಿಕಾರವಂತೂ ಲೋಪ 
ವಾಗಿತ್ತು, ಅಕಾರವು ಕೊಂಚವಾಗಿ ಬಳಕೆಯಲ್ಲಿದ್ದಿತಾದರೂ ಮಸುಳಿಸಹತ್ತಿತ್ತು 
ಎಂದಾಗುತ್ತದೆ. 


ಬಾಹತ್ತರನಿಯೋಗಾಧಿಪತಿ; ಎಪ್ಪತ್ತರ ಕಿಸುವೊಳಲೊಂದು ಮಾತ್ರ ಇದೆ. 
ಆದರೆ ಈ ಬಾಹತ್ತರ (೭೨)ದು ಯಾವ ನಾಡೋ? 


18 ಪ್ರಾಚೀನ ಕರ್ನಾಟಕ, ಸಂಪುಟ ೧, ಸಂಚಿಕೆ ೨, ಪುಟ ೧೮ ನೋಡಿ. 
19 Fleet's Kan. Dyn. ಘ. 487, ಗಿ. 4, p. 48ರ. 
20 ಮೈಸೂರ ಆರ್ಕಿಯೋಲಾಜಿಕಛ್‌ ರಿಪೋರ್ಟು, ೧೯೨೯, ಪುಟ ೧೪೦. 


೧೧ 


ಕುಕನೂರು ಮಲ್ಲಿಕಾರ್ಜುನ ದೇವಾಲಯದಲ್ಲಿಯದೊಂದು ಶಾಸನ 


ಈ ಕೆಳಗಣ ಶಬ್ದಗಳಿಗೆ ಅರ್ಥವೇನೋ? 


ಹೊಲವೆರೆಯೊಡವಿನ (೫೨), ಹೊಲವೆರೆಎರ್ಮ್ಮೆ (೫೪), ಕಾತುರಹೊರೆ 
(೫೫), ಚಳ್ಳಂಗೆಅತ (೫೮), ತಪ್ಪವರೆನೆ (೨೯). 

ಈಗಣ ಬಂಗಾಲದವರ ಹೆಸರುಗಳಂತೆ: ಸೋಮೇಶ್ವರ ಭಟ್ಟೊ ್ಛೀಪಾಧ್ಯಾಯ, 
ಮಹದೇವ ಭಟ್ಟೋಪಾಧ್ಯಾಯ ಮುಂತಾಗಿ ಇಲ್ಲಿಯೂ ಹೆಸರುಗಳಿವೆ. ಭಟ್ಟೋ 
ಪಾಧ್ಯಾಯರು ಚಟೊ ಶ್ರೀಪಾಧ್ಯಾಯರಾಗಿರಬಹುದೆ ? 


ಪಟ್ಟಿವರ್ಧನ ಆದಿತ್ಯು ಘಳಿಸಾಸಿರು ಎಂಬ ಹೆಸರು, ಮರಾಠಾ ಪಟಿವರ್ಧನರನ್ನು 
ಜ್ಞ್ಯಾಪಿಸುವಂತಿದೆ. 

ಈ ಶಾಸನದ ಕಾಲವನ್ನು "೧೦೯೦ನೆಯ ವಿಕೃತಿ ಸಂವತ್ಸರದ ಕಾರ್ತಿಕ 
ಶುದ್ಧ ೧೨ ಶುಕ್ರವಾರ' ಎಂದು ಹೇಳಿದೆ. ಆದರೆ ನಮಗಿಲ್ಲಿ ಸಿಕ್ಕಿರುವ ಕೆಲವು ಅನ್ಯ 
ಶಾಸನಗಳಲ್ಲಿ ಹೇಳಿರುವ ವತ್ಸರಗಳೊಡನೆ ಇದನ್ನು ಎಣಿಸಿ ನೋಡಲು ೧೦೯೦ನೆಯ 
ವತ್ಸರವು ವಿಕೃತಿಯಾಗಲಿಲ್ಲ. ಆಗ ಸಂಶಯಿಸಿ ಮಂಜೇಶ್ವರದ ಶ್ರೀಮಾನ್‌ 
ಗೋವಿಂದ ಪೈಗಳವರನ್ನು ಕೇಳಿಕೊಳ್ಳಲು, ಅವರು: "ಶಕ ವರ್ಷ ೧೦೯೦ ಎಂದಿಗೂ 
ವಿಕೃತಿ ಸಂ॥ ಆಗಲಾರದು. ಬರೆವಣಿಗನ ಕೈತಪ್ಪಿನಿಂದ ಈ ಸಂಖ್ಯೆ ಹೀಗೆ ಕೆತ್ತಲ್ಪಟ್ಟಿರ 
ಬಹುದೇನೊ? ಇದು ಶ. ವ. ೧೦೯೨ ಎಂದಾಗಬೇಕು. ಹಾಗಾದರೆ ಈ ತೇದಿ ಕ್ರಿ.ವ. 
೧೧೭೦ನೆಯ ಅಕ್ಟೋಬರ ೨೩ನೆಯ ತಾರೀಖು ಶುಕ್ರವಾರ ಬಂದಾಗುತ್ತದೆ'' 
ಎಂದು ತಿಳುಹಿಸಿದರು. ಈ ಮೂಲಕ ಅವರಿಗೆ ವಂದನೆಗಳು. 


ನಾ. ಭಾ. 


೧೨ 


